UNIVERSAL 
LIBRARY 
N 


OU _20231 


4೬೬11೬೮1] 
IVSHAINN 


ಟೌರದಾ ಗ್ರಂಥಮಾಲೆ. 





fe 
ಜಪ್ಪತ್ತನೆಯ ಶತಮಾನದ ಅಳಿಯ. 
a 
ಬರೆದವರು: ಆರ್‌. ಕಲ್ಯಾಣಮ್ಮ 
ಸಂಪಾದಕಿ, "ಸರಸ್ವತಿ? ಬೆಂಗಳೂರು ಸಿಟಿ. 
ಎರ ತ SS 
ಪ್ರಥಮ ಮುದ್ರಣ ೧೦೦೦ ಕಾಪಿಗಳ್ಳು 
ಮಾ ನಾರಾ 
ರಿಜಿಸ್ಟೃರ್ಡ್‌ ಕಾಪಿರೈಟ್‌ 
ಬೆಲೆ 0-2-0 ಅಂಜೆನೆಚ್ಚ ಬೇರೆ. 


1929 


ಸಮರ್ಪಣೆ. 


ದೇಶದ ಅಭ್ಯುದಯ ಸೂತ್ರವನ್ನೂ, ಸುಧಾರಣಾ ಸೂತ್ರವನ್ನೂ 


ಕೈಲಿ ಹಿಡಿದ, ನಿದ್ಯಾನಿಭೂಹಿತರಾದ ಮಾನಿನಿ ಮಾನರಕ್ಷ ಕರಾದ್ಕ 


o 


ವರದಕ್ಸಿ ಣಾ ಭೂತವನ್ನು ತೊಲಗಿಸಲು ಸಮರ್ಧರಾದ ಇಪ್ಪತ್ತನೆಯ 
ಶತಮಾನದ ಅಳಿಯಂದಿರಿಗೆ ಈ ಚಿಕ್ಕ ಗ್ರಂಥವು ಗ್ರೆಂಧಕರ್ರ್ರಿಯಿಂದ 


ಸಮರ್ಪಿಸಲ,ಟೈದೆ. 
ಬವ 


ಲ್ಲಿ 
ಮುನ್ನುಡಿ. 


ದಿ 

ಈ ಸಣ್ಣ ರೂಪಕವು ತುಮಕೂರಿನ ಹೈಸ್ತೂಲಿನಿಂದ ಪ್ರಕಟವಾ 
ಗುತ್ತಲಿರುವ ""ಔ (11001 Folk’? ಎಂಬ ಮಾಸಪತ್ರಿಕೆಯಲ್ಲಿ ಈಗ ೫ 
ವರ್ಷಗಳ ಹಿಂದೆ ಪ್ರಕಟಿವಾಗಿದ್ದಿತು ಆಗ ಇದು ಪುಸ್ತ್ಮಕಾಕಾರದಲ್ಲಿ 
ಪುನರ್ಮುದ್ರಣವಾಗುವುದೆಂದು ನಾನು ಭಾನಿಸಿರಲಿಲ್ಲ. ಆದರೆ ಸಾಹಿ 
ತ್ಯಾಭಿಮಾನಿಗಳಾದ ನನ್ನ ಮಿತ್ರರು ಕೆಲವರು ಇದನ್ನು ಪುಸ್ತೆಕರೂಪ 
ವಾಗಿ ಪ್ರಕಟಿಸಬೇಕೆಂದು ಅವೇಕ್ಸಿಸಿದ್ದರಿಂದ ಕಳೆದ ವರ್ಷದ ಸರಸ್ವತಿ 
ಯಲ್ಲಿ ಪುನಃ ಮುದ್ರಿಸಲಾಯಿತು. ಅದೇ ಈಗ ಪುಸ್ತಕಾಕಾರದಿಂದ 
ತಮ್ಮ ಸೇವೆಗೆ ಬಂದಿರುವುದು. ಹಿಂದೂ ಸಮಾಜದ ಜೀವಜೀವಾಳ 
ವನ್ನು ಶೋಷಿಸುತ್ತಿರುವ ದುಪ್ಪ ಪದ್ಧತಿಗಳಲ್ಲಿ ಅತಿ ಮುಖ್ಯವಾದ 
“ವರದಕ್ಷಿಣೆ” ಯ ಅತ್ಯಾಚಾರವನ್ನು ಕನ್ನಡಿಗರ ಮುಂದಿಡುವುದೇ ಈ 
ರೂಪಕದ ಮುಖ್ಯ ಉದ್ದೇಶ. ಪವಿತ್ರ ಆರ್ಯಾವರ್ತದ ಜನಾಂಗದ 
ಭಾವೀ ಮಾತೃಸ್ವರೂಪಿಣಿಯರ ಅಂತರ್ಜೀವನವು ಇಂತಹ ಅನೇಕ 
ಅನಿಷ್ಟ ಪದ್ಧತಿಗಳ ಪರಿಣಾಮದಿಂದ ದಿನೇದಿನೇ ಕುಗ್ಗುವ್ರದೆನ್ನುವುದನ್ನು 
ಪ್ರತ್ಯೇಕವಾಗಿ ಹೇಳಬೇಕಾಗಿಲ. ಮೇಲ್ಕಂಡ ಉದ್ದೇಶ ಏನಾ 
ಇದಕ್ಕೆ ಮತ್ತಾವ ಸಾಹಿತ್ಯಗೌರವನನ್ನೂ ಲೇಖಕಿಯು ಅಪೇ 
ಸುವುದಿಲ್ಲ. 

ನನ್ನ ಹಿಂದಿನ ಗ್ರಂಧಗಳನ್ಟಾದರಿಸಿದ ಸೋದರ-ಸೋದರಿಯರು 
ಈ ಸಣ್ಣ ಗ್ರಂಧವನ್ನೂ ಆದರಿಸುವರೆಂದು ನಂಬುವೆನು. 
ಸರಸ್ವತೀ ಕಾರ್ಯಾಲಯ 

ಚ:ಮರಾಜಪೇಟಿ, ಇತಿ 


ಬೆ೦ಗಳೂರು ಸಿಟಿ. ಆರ್‌. ಕಲ್ಯಾ ಜನ್ಮ. 
೧೦-೫-೧೯೨೯. 





ಪಾತ್ರಗಳು. 

ತ್‌ 
ರಾಮು ಕೆಟ್ಟುನಿನ ಸ್ನೇಹಿತ. 
ಕಿಟ್ಟು--ಒಬ್ಬ ತಹಶೀಲ್ದಾರನ ಮಗ. 
ಕೈಲಾಸಯ್ಯರ್‌--ಕಿಟ್ಟುವಿನ ತಂದೆ (ತಂಜಾವೂರಿನ ತಹಶೀಲ್ದಾರ್‌). 
ಕಾಮಾಕ್ಸಿ ಕಿಟ್ಟುವಿನ ತಾಯಿ. 
ಸೀತಾಲಕ್ಷ್ಮಿ - ಕಿಟ್ಟುವಿಗೆ ಗೊತ್ತುಮಾಡಿರುವ ಹೆಣ್ಣು. 
ನುಹದೇವಯ್ಯರ್‌-ಸೀತಾಲಕ್ಷ್ಮ್ಮಿಯ ತಂದೆ(ಮುದ್ದಗಿರಿಯಲ್ಲಿ ಗುಮಾಸ್ತೆ) 

೦ಎ ೧ 


ಹ 3 ಈ 
ಜಾನಕಿ ಸೀತಾಲಕ್ಷ್ಮಿ ಯೆ ತಾಯಿ. 


ಇಪ್ಪತ್ತನೆಯ ಶತಮಾನದ ಅಳಿಯ. 


Re 


ಒಂದನೆಯ ಅಂಕ. (೧ನೆಯ ದೃಶ್ಯ) 


ಕಾಲ ಯ ದಿ. 
ಮಹದಜೇವಯ್ಯಲ್‌ ಮತ್ತು ಜಾನಕಿಯ ಪ್ರವೇಶ; ಸ್ಫಳ- ಮನೆಯ ಮುಂದಿನ 3. 
ಮಹದೇ- 
ಏನೇ, ಅಡಿಗೆಯಾಯಿತೇ? 
ಜಾನಕಿ-- 


ಅಡಿಗೆಯೇನೋ ಆದಹಾಗೆಯೇ; ಜಾಗ್ರತೆ ದೇವರಪೂಜೆಮಾಡಿ ಭೋಜನ 
ಕ್ಕೇಳಿ (ತನ್ನಲ್ಲಿ ತಾನೇ) ಹೆಣ್ಣು ಮಕ್ಕ ಳನ್ನು ಪಡೆದವರೇ ನಿರ್ಭಾಗ್ಯರು. 
ಹುಟ್ಟುವಾಗ ಚಿಂತೆ, ಹುಟ್ಟಿ ದಮೇಲೆ ಮಡುವ ಣಗಳ ತಳಾ ಎನ್ನುವ 
ಚ ವರದಕ್ಷಿಣೆ ಕೊಡುವ ಗಂಡಾ೦ತರವಂತೂ ತಿಳಿದೇ ಇದೆಯಲ್ಲೂ ! 
ಇದಾದಮೇಲೆ ಅವರು ಸುಖವಾಗಿ ಬಾಳಿ ಬದು ಕಬೇಕೆನ್ನುವ ಚಿಂತೆ. 
ಸೀತಾಲಕ್ಷ್ಮಿ ಯೊಬ್ಬ ಮಗಳಾದರೂ ಇವಳಿಗೆ ೧೪ ವರ್ಷವಾಗುತ್ತ ಬಂದಿರು 
ವುದರಿಂದ ಚ ಮದುವೆಮಾಡುವ ಚಿಂತೆಯಲ್ಲದೆ: ಈಚಿಗೆ ನಮ್ಮಿಬ್ಬ 
ರಿಗೂ ಬೇರೇ ಯೋಚನೆಯೇನಾದರೂ ಇದೆಯೇ? ನಾನಾದರೆ ಹೆಣ್ಣು 
ಹೆಂಗಸಾದ್ದರಿಂದ ಬಾಯಿಬಿಟ್ಟಾದರೊ ಹೇಳುತ್ತೇನೆ. ಪಾಸ! ನಮ್ಮ 
ಯಜ ಮಾನರು ಯಾವುದಕ್ಕೂ ಬಾಯಿಬಿಡುವುದಿಲ್ಲ. ನನಗೇ ಸಹಿಸುವುದು 
ಕಷ್ಟವಾಗಿರುವಾಗ, ಪಾಪ! ಅವರೇನು ಮಾಡಾರು? ಊಟವಾದ ಅನಂತರ 
ನಮ್ಮ ಯಜಮಾನರೊಡನೆ ಈ ವಿಷಯವಾಗಿ ಮಾತನಾಡಬೇಕು. 
ಮಹದೇ- 

ಏನೇ, ಗೊಣಗೊಣವೆಂದು ನಿನಗೆ ನೀನೇ ಮಾತನಾಡಿಕೊಳ್ಳುವೆ! ನನಗೂ 
ಸ್ವಲ್ಪ ಹೇಳು, 


೨ ಇಪ್ಪತ್ತನೆಯ ಶತಮಾನೆದ ಅಳಿಯ. 


ಜಾನಕಿ-- 
ಏಳಿ, ಊಟಿವಾದನಂತರ ಎಷ್ಟು ಬೇಕಾದರೂ ಹೇಳುತ್ತಿೀನೆ ನಾನೇನೂ 


ಎಲ್ಲಿಯೂ ಹೋಗುವುದಿಲ್ಲ, ನನ್ನ ಮಾತೂ ಎಲ್ಲಿಯೂ ಹೋಗುವುದಿಲ್ಲ; 
ಬೇಕಾದಷ್ಟು ಹೇಳುತ್ತೇನೆ. 

ಮಹದೇ- 
ಹಾಗೆಯೇ ಅಗಲಿ, ಸೀತಾಲಕ್ಷ್ಮಿ ಎಲ್ಲಿ ಹೋದಳು? 

ಜಾವಕೆ-- 
ದೇವರಪೂಜಿಗೆ ಸಾಮಗ್ರಿಗಳನ್ನು ಅಣಿಮಾಡುತ್ತಿದಾಳೆ, ಏಳಿ, 

ಮಹೆದೇ- 
ಇದೋ ಎದ್ದೆ. ಸ್ನಾನಮಾಡಿ ಬೇಗ ದೇವರಪೂಜೆ, ಊಟ ಮೊದಲಾದವು 
ಗಳನ್ನು ಪೂರೈಸಿಕೊಂಡು ಬರುತ್ತೇನೆ, 
ಸ್ಥಾನಕ್ಕೆ ಹೊರಟುಹೋಗುವನು. ಜಾನಕಿಯೂ ಹೊರಟುಹೋಗುವಳು. ಸ್ವಲ್ಪಹೊತ್ತಾದ 

ಅನಂತರ ಮಹದೇವಯ್ಯರು ಊಟಮಾಡಿ ತೇಗುತ್ತಾ ಬರುವನು. ಜಾನಕಿಯು 
ಕೈಯಲ್ಲಿ ತಾಂಬೂಲದ ತಟ್ಟೆಯನ್ನು ಹಿಡಿದುಕೊಂಡು ಬರುವಳು. 
ಇಬ್ಬರೂ ಹಜಾರದನ್ಲಿದ್ದೆ ಚಾಪೆಯಮೇಲೆ ಕುಳಿಕುಕೊಳ್ಳುವರು 

ಜಾನಕಿ. 
[ಮಗಳನ್ನು ಕರೆದು] ಸೀತಾಲಕ್ಷ್ಮೀ, ಬೇಗ ಎಲೆಗೋಮಮಾಡಿಕೊಂಡು 
ಸ್ಕೂಲಿಗೆ ಹೋಗು. ಬರುವಾಗ ಅಡಿಗೆಮನೆ ಬಾಗಿಲುಗಳನ್ನು ಹಾಕಿಕೊ 
ಡು ಬಾ; ಹಾಲು ತೆಗೆದು ಮುಚ್ಚಿ ಮಾಡದಲ್ಲಿಟ್ಟು ಬಾ. 

[ಸೀತಾಲಕ್ಲಿ ೬ಯು ಪ್ರವೇಶಿಸುವಳು] 

ಸೀತಾಲ-- 
ಅಮ್ಮಾ, ನೀನು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿದೇನೆ; ಸಾವಿತ್ರಿಯು ಬಂ 
ದಿರುವಳು, ಸ್ಕೂಲಿಗೆ ಹೋಗಿಬರುತ್ತೇನೆ; ಬರಲೇನಮ್ಮ?) 


ಜಾನಕಿ-- 
ಹೋಗಿಬಾ ಮಗೂ, (ಸೀತಾಲಕ್ಷ್ಮಿಯು ಹೊರಟುಹೋಗುವಳು, ಜಾನ 


ಇಪ್ಪತ್ತನೆ ಶತಮಾನದ ಅಳಿಯ, ಷ್ಠ 


ಕಿಯು ಅವಳು ಹೋಗುವುದನ್ನೇ ನೋಡುತ್ತಿದ್ದು ಪತಿಯನ್ನು ಕುರಿತು] 
ಏನೂಂದ್ರೇ! ನಮ್ಮ ಸೀತಾಲಕ್ಷ್ಮಿ ಯ ಮುದ್ದು ಮುಖವನ್ನೂ, ಅವಳ 
ವಿನಯಗಾಂಭೀರ್ಯವನ್ನೂ ನೋಡಿದಾಗಲೆಲ್ಲಾ ಇವಳನ್ನು ತಕ್ಕ ಸ್ಥೆಳದಲ್ಲಿ 
ಯೋಗ್ಯನಾದವನಿಗೆ- ನಮ್ಮ ಮಗುವಿನ ಗುಣವನ್ನರಿತು ನಡೆಯುವಂತಹ 
ಯೋಗ್ಯನಿಗೆ ಕೊಟ್ಟು ಮದುವೆಮಾಡಿ ಕಣ್ಣ್ಯಾರಕಂಡು ಸಂತೋಷಪಡಟಚೆ* 
ಕಲ್ಲಾ ಎನ್ನುವುದೊಂದಲ್ಲದೆೆ ನನಗೆ ಮತ್ಯಾವ ಚಿಂತೆಯೂ ಇಲ್ಲ.. 
ಮಹೆದೇ. 
ಎಂತಹ ಕಡೆ ಕೊಡಬೇಕೆನ್ನುವುದ್ಳು ನಿನ್ನಿಷ್ಟ ಹೇಳು. 


ಜಾನಕಿ-- 
ಮಗುವನ್ನು ಸುಖವಾಗಿಟ್ಟು ಕೊಳ್ಳ ತಕ್ಕವನೂ, ವಿದ್ಯಾವಂತನೂ, ಇನ್ನೂ 
ಚಿಕ್ಕವನೂ ತುಂಬಿದೆ ಸಂಸಾರಿಯಾಗಿಯೂ ಇರುವ ಕಡೆ ಕೊಟ್ಟಿರೆ ಮಗು 
ಕಣ್ಣು ಹಿಸಿಕಿಕೊಳ್ಳದೆ ಸುಖವಾಗಿರುವದು] ಅದನ್ನು ಕಂಡು ನಾವೂ ಸಂ 
'ತೋಷಪಡಬಹುದು. 


ಮಹದೇ- 
ಸರಿಸರಿ, ನೀನೇನೋ ಸರಪೋಣಿಸಿದಂತೆ ಉದ್ದವಾಗಿ ಹೇಳಿಬಿಟ್ಟೆ; ನಾವೇನು 
ಕುಬೇರನ ಮಕ್ಕಳೆಂದೆಣಿಸಿದೆಯೋ? ಅಥವಾ ಲಕ್ಷ್ಮೀದೇವಿಯು ಹೋಗು 
ವಾಗ ನಿಮ್ಮ ಮನೆ ಹಿತ್ತಲಕಡೆಯಿಂದಲೇ ಹೋದಳೇನೋ! ಇಷ್ಟು ಇರು 
ವವರು ಡೊರೆಯಬೇಕಾಗಿದ್ದರೆ.- ಜಾನಕೀ, ನಮ್ಮ ಹೊಟ್ಟೆ ಯಲ್ಲಿ ಹುಟ್ಟಿದ 
ತುಗಳಿಗಲ್ಲಾ, ತಿಳಿಯಿತೋ? 

ಜಾನಕಿ-- 
ನಾವು ದರಿದ್ರರಾದರೆ ಅವಳ ಹಣೆಯಬರಹವು ಏಕಿ ಜೆನ್ನಾಗಿರಬಾರದು ? 


ಮಹದೇ- 
ಹಣೆಯ ಬರಹವನ್ನು ತಿಳಿಯುವ ಶಕ್ತಿಯು ನನಗೂ ನಿನಗೂ ಇದರೆ 
ನಾವೇಕೆ ಹೀಗಿರುತಿದ್ದೆ ವು? ಹೇಗೇಗೋ ಇರುತಿದ್ದೆ ವು. ಅದಿರಲಿ, ನಾನೆರಡು 


೪ ಇಪ್ಪತ್ತನೆಯ ಶತಮಾನದ ಅಳಿಯ. 


ಮೂರು ವರಗಳನ್ನು ಆರಿಸಿದ್ದೇನೆ. ಅದರಲ್ಲೊಂದು. ತೆಂಜಃವೂರ್‌ ತಹ 
ಸೀಲ್‌ದಾರ; ಮಗ; ಅವನು ಮದರಾಸ್‌ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಮೊದ 
ಲನೆಯವರ್ಷದ ಬಿ.ಎ, ತರಗತಿಯಲ್ಲಿರುವನು; ಆದರೆ ಆ ತಹಸಿ*ಲ್ಲಾರನು 
ಬಹಳ ಸಿಡುಕನಂತೆ. ಕಾಸೂ ಎಂದರೆ ಅವನಿಗೆ ಅನ್ನ-ನೀರೊಂದೂ ಬೇಡ 
ವಂತೆ. ಎರಡನೆಯವನು ಕೊಯಮುತ್ಮೂರ್‌ ವ್ಯ ವಸಾಯಶಾಲೆ 
[Aericultural College] ಯಲ್ಲಿ ಓದುತ್ತಿದಾನೆ, ಅವನಿಗೆ ಹತ್ತೊಂ 
ಭತ್ತ ವರ್ಷ ವಯಸ್ಸು ್ಸ ಅಸಿ ಸ್ತಿ ಪಾಸ್ತಿಗಳೇನೂ ಇಲ್ಲದಿದ್ದರೂ ವರನು ಯೋ 
ಗ್ಯನಾದವನು, ತಂದೆತಾಯಿಗಳು ಯೋಗ್ಯರು. ಮೂರನೆಯವನು--ಬೆಂಗ 
ಳೂರು ಸಂಸ್ಕೃತ ಪಾಠಶಾಲೆಯಲ್ಲಿ ಶಾಸ್ತ್ರಾಭ್ಯಾಸ ಮಾಡುತ್ತಿದ್ದಾನೆ. 
ಅನನ RR ನೂ ನು ಬಲ್ಲೆ; ; ಅವನಿಗೆ ೨೦ ವರ್ಷ; ಇವನೂ 
ಯೋಗ್ಯ ನೇ. ಇವುಗಳಲ್ಲಿ ಯಾವುದಾದರೊಂದು ಗೊತ್ತಾದರೆ ಮುಂದಿನ 
ಆ ಇಹ ದಲ್ಲಿ ಮದುನೆಮಾಡಬಹುದು. ಈ ವಿಷಯವಾಗಿ ಮೊನ್ನೆ 
ತಂಜಾವೂರಿಗೆ ಕಾಗದಬರೆದಿದ್ದೆ ನೆ, ಆದರೂ ತಹೆಸೀಲ್ಲಾರನು ಬಡ ಗುಮಾ 
ಸ್ತನ ಮಗಳನ್ನು ತಂದುಕೊಳ್ಳುವನೆನ್ನವ ನಂಬಿಕೆಯು ನನಗಿಲ್ಲ. ಆದರೆ 
ಸೆಯು ಕೆಟ್ಟ ದ್ರ ಲವೆ? 


ಜಾನಕೆ-- 
ಅವನಿಂದ ಉತ್ತರ ಬರುವವರೆಗೂ ನೋಡೋಣ, ನಮ್ಮ ಶಕ್ತಿಯಿದ್ದಷ್ಟು 
ಮಾಡಬಲ್ಲಿವೇ ಹೊರತು, ಇಲ್ಲದ್ದ ಕ್ಕೇನು ಮಾಡೋಣ? 


ಮಹದೇ-- 
[ಏಳುತ್ತಾ] ನಾನು ಕಛೇರಿಗೆ ಹೋಗಬೇಕು; ಹತ್ತೂ ಮುಕ್ಕಾಲು ಘಂಟಿ 
ಯ ಸಮಯ; ಅಂಜೆಯವನಿನ್ನೂ ಬರಲಿಲ್ಲವೇನೋ! (ಉಡ.ಪುಗಳನ್ನು 
ಧರಿಸಿಕೊಂಡು ಹೊರಬುಹೋಗುವನು; ಜಾನಕಮ್ಮ ನ, ತಾಂಬೂಲದ 
ತಟ್ಟೆಯನ್ನು ತೆಗೆದುಕೊಂಡು ಮತ್ತೊಂದು ಕಡೆ ಹೊರಟುಹೋಗುವಳು.)] 
(ತೆರೆ ಬೀಳುವುದು.] 


ಇಪ್ಪತ್ತನೆಯ ಶತಮಾನದ ಅಳಿಯ. ೭೬ 


ಕಾಮಾ- 
ಅದಿರಲಿ, ನೀವೇತಕ್ಕೆ ಕರೆದಿರಿ? 

ಕೈಲಾಸ 
ಸಾವಕಾಶವಾಗಿ ಕೇಳಲು ವಿರಾಮವಿದೆಯೋ, ಇಲ್ಲ ಸಂಕ್ಷೇಪವಾಗಿ ಹೇ 
ಳಬೇಕೋ? 

ಇಮಾ - 
ಹೇಗೆ ಬೇಕೋ ಹಾಗೆ ಹೇಳಿ; ವ್ಯರ್ಥವಾಗಿ ಕಾಲಹರಣ ಮಾಡುವುದರಲ್ಲಿ 
ನಿಮ್ಮನ್ನು ಬಿಟ್ಟರೆ ಮತ್ಯಾರೂ ಇಲ್ಲ. ಬೇಗಹೇಳಿ, ಇಲ್ಲದಿದ್ದರೆ ನಾನಿದೋ 
ಹೊರಟಿ (ಹೊರಡಲುದ್ಯುಕ್ಕವಾಗುನಳ.). 

ಕೆಲಾಸ- 
ಬೇಡ ಬೇಡ, ಹೇಳುತ್ತೇನೆ; ನೀನು ಕೆಲಸ ಮಾಡಲಾರೆನೆಂದು ಸದಾ ಗೊ 
ಣಗುಟ್ಟುವೆಯಲ್ಲಾ, ನಿನ್ನ ಸಹಾಯಕ್ಕಾಗಿ ಯಾರನ್ನಾದರೂ ಏರ್ಪಾಡು 
ಮಾಡಿದರೆ ಒಳ್ಳೆಯದಲ್ಲವೇ? ನಮ್ಮ ಕಿಟ್ಟುವಿಗೆ ಹೆಣ್ಣು ಕೊಡುವೆನೆಂದು 
ಮದ ಗಿರಿಯಿಂದ ಕಾಗದ ಬಂದಿದೆ, ಹುಡುಗಿಗೆ ಹತ್ತು ವರ್ಷ, ಸುರೂಪಿ. 
ಒಬ್ಬಳೇಮಗಳು ಅದರನಿಷಯ ಯೊ*ಚಿಸುವುದಕ್ಕಾಗಿಯೇ ನಿನ್ನನ್ನು ಕರೆದಿ 

ಕಾಮಾ - 
ನಮಗೆ ಒಬ್ಬನೇ ಮಗ, ಅವನ ಯೋಗ್ಯತೆಗೂ ನಮ್ಮ ಯೋಗ್ಯತೆಗೂ ತ 
ಕಂತೆ ಮಗುವೆ ಮಾಡುವ ಹಾಗಿದ್ದರೇಕೆ ಬೇಡವೆನ್ನ ಬೇಕು?) ಕಿಟ್ಟುವಿನ 
ಇಷ್ಟದಂತೆ ಅವನೇ ಉತ್ತರ ಬರೆಯಲಿ. ನೀವು ಕಿಟ್ಟುವಿನಿಂದ ಕಾಗದ 
ಬರುವುದೆಂದೂ, ಅವನಿಷ್ಟದಂತೆ ಮಾಡುವ ಪಕ್ಷದಲ್ಲಿ ನಮ್ಮ ಆಕ್ಷೇಪಣೆ 
ಯೇನೂ ಇಲ್ಲವೆಂದೂ ಬರೆದುಬಿಡಿ. 

ಕೈಲಾಸ- 
ಹಾಗೆಯೇ ಮಾಡುವದೊಳ್ಳೆ ಯದು(ಕಿಟ್ಟೂ-ಕಿಟ್ಟೂ ಎಂದು ಕರೆಯುವನು) 
(ಕ್ರಾಪಿನತಲೆ, ಕನ್ನಡಕ, ಬಿಳೀ ಮಲ್ಲು ದಟ್ಟ ಸುತ್ತಿದ ಪಂಜೆ, ಷರಟು 
ಇಲರುಗಳನ್ನು ಧರಿಸಿದ ಕಿಟ್ಟುವಿನ ಪ್ರವೇಶ). 


೮ ಇಪ್ಪತ್ತನೆಯ ಶಕಮಾನದ ಅಳಿಯ. 


ಕಿಟ್ಟೂ- 
(ಪ್ರವೇಶಿಸಿ) ಅಪ್ಪಾ ! ನನ್ನನ್ನೇಕೆ ಕರೆದೆ? ಸ್ಟಡಿ (8606]) ಮಾಡುತ್ತಿರು 
ವಾಗ ಸುಮ್ಮ ನೆ ತೊಂದರೆ ಕೊಡಬೇಡವೆಂದು ಥೌಸಂಡ್‌ ಟೈಂಸ್‌ 
ಚಕ times) ಹೇಳಿದರೂ ನಿಮಗೆ ಸ್ವಲ್ಪಕೂಡ ಸೆನ್ಸ್‌(60786) 
ಇಲ್ಲ. 

ಕಾಮಾ 
ನಿನ್ನ ಕಾರ್ಯವನ್ನುದ್ದೇಶಿಸಿಯೇ ನಿನ್ನನ್ನು ಕರೆದರು; ಇದಕ್ಕೇಕಿಷ್ಟು ಸಿಟ್ಟು, 


ಮಗು? 
ಕಿಟ್ಟು ಈ 


ನ್ಸ್‌ (nonsense)! ನನ್ನ ಕೆಲಸವೊ! ಆಯಿತು; ಅಂತ ಕೆಲಸವೇನ 
ಬೇಗ ಹೇಳಿ; ನನ್ನ ಫ್ರೆಂಡ್ಸ್‌ (nds) ವೆಯ್ಸ್‌ (wt) ಮಾ 
ದಾರ, ನಾನು ಹೋಗಬೇಕು. 
ಕೈಲಾಸ - 
ಇದಕ್ಕೇ ಕಿಟ್ಟು, ನಿನ್ನನ್ನು ಕರೆದದ್ದು. (ಮಹೆದೇವಯ್ಯರ ಕಾಗದನ್ನು ಕೊ 
ಬ್ಬ) ಇದನ್ನು ಪೂರ್ತಿಯಾಗಿ ಓದಿ ನಿನ್ನ ಇಷ್ಟದಂತೆಯೇ ಅವರಿಗೊಂದು 
ಕಾಗದವನ್ನು ಬರಿ; ಸಾಧ್ಯವಾದರೆ ಈ ವೆಕೇರ್ಷ (೩೦೩॥೬೦೫) ನಲ್ಲೇ 
ಮ್ಯಾರೇಜ್‌ (marriage) ಮಾಡೋಣ, 
ಕೆಟ್ಟು 
(ಕಾಗದನನ್ನೋದಿ) ಅಪ್ಪಾ |! ನನ್ನ ಮನಸ್ಸಿ ಸರ್ರೈೇ ಪ್ರೊಸೋಸಲ್ಫ್‌ 
(certain proposals) ಇವೆ. 2 ಉ ನೋಡೋಣ, 
ಇಲ್ಲದಿದ್ದರೆ ಬೇಡ. 


ಸಾ 
ಮಾ 
ಡು 


ಸೆ 
ಣು 
ತುತ್ತ 
ತಿದ 
ಹ 


ಕೈಲಾಸ... 
ಎಲ್ಲವೂ ನಿನ್ನ ಛಾಯ್ಸ್‌ (0%0109) ಗೇ ಬಿಟ್ಟಿಜಿ ನಿನ್ನಿಷ್ಟವನ್ನು ವಿವರ 
ವಾಗಿ ಬರೆಮ ನೋಸ ಸ್‌ ಮಾಡು ; ನನ್ನ ಮಗನಿಂದ ಕಾಗದ ಬರುವುದೆಂ 
ದೂ, ಅವಸಿಷ್ಟೃದಂತೆ. "4ಜೆಯುವುದಾದರೆ ನಮ್ಮ ಆಕ್ಷೇಪಣೆ ಇಲ್ಲವೆಂದೂ 
ನಾನು ಬರೆಯುತ್ತೇನೆ. 


ಇಪ್ಪತ್ತೆ ನೆಯ ಶತಮಾನದ ಅಳಿಯ, ೯ 


ಕಿಟ್ಟು 
ಹಾಗೆಯೇ ಆಗಲಿ. ( ಹೋಗುವನು) 
ಕಾಮಾ- 
ನಮ್ಮ ಜವಾದ್ದಾರಿ ಮುಗಿಯಿತು. ಕಿಟ್ಟುವೇನು ಪುಟ್ಟಿವನೇ, ಮಗುವೇ! 
ನಮ್ಮ ಮನ ಬಂದದ್ದನ್ನು ಮಾಡಿ ಅವರಿಗಿಷ್ಟವಿಲ್ಲದೆ ಕಚ್ಚಾಟಿನಲ್ಲಿ ಕಾಲ 
ಕಳೆಯುವುದಕ್ಕೆಂತ ಅವರಿಷ್ಟದಂತೆ ಹೋಗುವುದೇ ಒಳ್ಳೆಯದು- 
ಕೈಲಾಸ- 
ಹೌದು; ಅಡೇನೊ ನಿಜ. ನಮ್ಮ ಕಾಲದಲ್ಲಿ ಹೀಗೆಯೇ ಇದ್ದಿದ್ದರೆ ನಿನ್ನ 
ಕೆಗೆ ಸಿಕ್ಕಿ ನಾನಿಷ್ಟು ಅವಸ್ಥೆ ಪಡುತ್ತಿರಲಿಲ್ಲ; ಈಗಿನ ಕಾಲದವರೆನ್ಟೋ 


ಪುಣ್ಯವಂತರು! 
ಕಾಮಾ- 


(ಸಿಟ್ಟಿನಿಂದ) ಏನಂದ್ರಿಳೆ ಎಲ್ಲಿ, ಇನ್ನೊಂದು ಸಲ ಹೇಳಿ ನೋಡೋಣ. 
ಕೈಲಾಸ! 
ಏನೋ ಕೆಲಸಗಳು ಮಾಡಬೇಕೆಂದು ಆಗಲೇ ಹೇಳಿಡೆಯಲ್ಲಾ, ಬೀಗ 
ಹೋಗು. 
ಕಾಮಾ - 
(ದುರದುರನೆ ನೋಡುತ್ತ ಹೋಗುವಳು) 


(ಕೈಲಾಸಯ್ಯರ್‌ ಪುನಃ ಪತ್ರಿಕೆಯನ್ನೋದುತ್ತ ಕುಳಿತುಕೊಳ್ಳುವನು,) 
ಯಿಯ ಫು 


ಮೂರನೆಯ ಸಿ €೯. 





ಅಂಚೆಯ ಕಛೇರಿಗೆ ಹೋಗುವ ಮಾರ್ಗ. ಸಿಟ್ಟು, ರಾಮು--ಇವರ ಪ್ರವೇಶ. 


ರಾಮು 
ಕಿಟ್ಟು, ನಾನೊಂದು ವರ್ತಮಾನ ಕೇಳಿದೆ, ನಿಜನೇನು? ನೀನು ಪಕ್ಕಾ 


ಕಳ್ಳ, ಯಾವುದನ್ನು ಹೇಳುವುದಿಲ್ಲ. 


೧೦ ಇಪ್ಪತ್ತನೆಯ ಶತೆಮಾನಗ್ಯ ಅಳಿಯ 


ಕಟು, 
ಯಾವುದನ್ನು ನಿನಗೆ ಹೇಳಲಿಲ್ಲ? My ವರ್ತಮಾನ ನೀನು ಕೇಳಿದೆ: 
About my failure ? 
ರಾಮು-- 
ಇನ್ನೂ ರಿಜಲ್ಲೇ (08010) ಬಂದಿಲ್ಲ. ನಿನಗೆ ಮದುವೆಯಂತೆ, 15! 
true? 
ಕಟ್ಟು 
(ನಗುತ್ತಾ) Oh! My God; ನಿನಗೆ wireless telegraph ಎಲ್ಲಿ 
ದ ಬಂತು? 
ರಾಮು-- 
Mr: Saminathan told me so- 
ಕೆಟ್ಟು 
Certainly he is a big fool to ell you this. 
ರಾಮು 
Is it true or false? Do you hide it from me? 
ಕೆಟ್ಟು 
ಯಾವನೋ ಒಬ್ಬ [00೫ rk, ಅವನ ಮಗಳನ್ನು ಕೊಡುತ್ತಾನೆಂದು 
ಕಾಗದಬಂದಿದೆಯೆಂದ್ಕೂ ನನ್ನ chಂiceಗೆ ಬಿಟ್ಟಿರುವುದಾಗಿಯೂ, ನನ್ನಿ 
ಷ್ಟವನ್ನು ಬರೆಯುವಂತೆಯೂ, my father told me yesterday: 
ನನ್ನಿಷ್ಟದಂತೆ ಕೆಲವು 1೦೦6೩1 ಬರದಿದ್ದೆೇಕೆ. 7! he agrees «e+e 
ರಾಮು 
What are they? ನಾನು ಕೇಳಬಹುದೋ? 
ಕೆಟ್ಟು 
(ಕಾಗದವನ್ನು ಕೈಗೆ ತೆಗೆದುಕೊಂಡು) By all means you may 
hear. (ಎಂದು ಹೇಳಿ ಲಕೋಟೆಯಿಂದ ಕಾಗದವನ್ನು ತೆಗೆದು ಓದುನನು.) 


ಇಪ್ಪತ್ತನೆಯ ಶತಮಾನದ ಅಳಿಯೆ, ೧೧ 


ತಂಜಾವೂರ್‌. Big Street 
Dear Sir, ಮೇ 19--1926. 
ನೀವು ನಮ್ಮ ತಂಜಿಗೆ ಬರೆದ ಕಾಗದವನ್ನು ಓದಿದೆನು. ಬಹಳ 
ಸಂತೋಷ-- ನೀವು ನಿಮ್ಮ ಕಾಗದದಲ್ಲಿ ಸೂಚಿಸಿರುವಂತೆ ನಾನು ಸ೦ 
ಕೋಚನಿಲ್ಲದಂತೆ ಮನಸ್ಸಿನಲ್ಲಿದ್ದಂತೆಯೇ ಬರೆಯುವೆನು. ನೀವು ಹೇ 
ಳುವಂತೆ-plain speaking will save future worry. 
ಈ ಕೆಳಗೆ ಸೂಚಿಸಿರುವ ಕಂಡಿರ್ಷಗಳಿಗೆ ನೀವು ಒಪ್ಪುವ ಪಕ್ಷದಲ್ಲಿ 
ನಿಮ್ಮ ಮಗಳನ್ನು ಮದುವೆಯಾಗಲು ಅಭ್ಯಂತರವಿಲ್ಲ. 

೧ ಹೋಬರ್ಡ್‌ ಮೋಟಾರ್‌ ಬೆಕ್‌ (Hobert Motar Bike of 
Paters) ಇದು ಇರತಕ್ಕ ಮೋಟರ್‌ ಸೈಕಲುಗಳಲ್ಲೆಲ್ಲ ಅತ್ಯುತ್ತಮ 
ವಾದದ್ದು--ನಿಮ್ಮ ಮಗಳು ನನ್ನೊಡನೆ ವಿಹರಿಸಬೇಕೆನ್ನುವ ಇಷ್ಟ 
ವಿದ್ದರೆ, ಒಂದು ಸ್ಟಡ್‌ ಕಾರನ್ನೂ (side car) ಹಾಕಿಸಿಕೊಡಬಹು 
ದು; ಪೆಟ್ರೋಲ್‌ ಹೆಚ್ಚಾಗಿ ಖರ್ಚಾಗುವ ವಿಷಯಕ್ಕೆ ನನ್ನ ಆಕ್ಷೇಪ 
ಣೆಯಿಲ್ಲ. 

೨, ಕನಿಷ್ಟಪಕ್ಷಕ್ಕೆ ೧೫೦ ರೂ, ಕ್ರಯ ಬಾಳತಕ್ಕ ಸೊಗಸಾದ ರಿಸ್ಕ್‌ 
ವಾಚು (ಕೈಗಡಿಯಾರವು); ಮತ್ತು ಅದಕ್ಕೆ ತಕ್ಕ ೧೦೦ ರೂ. ಬೆಲೆ 
ಬಾಳುವ ಸರಪಣಿ. 

೩. ಸಾಧಾರಣವಾಗಿ ಧರಿಸಲು ಒಂದು ಡರ್ಜ ರೇಷ್ಮೆಯ ಉಡುಪುಗಳು 
(silk suits) * ಇವುಗಳನ್ನು ನೀವು ಇಂಗ್ಲಿಷ್‌ ಕಾರ್ಯಾನೆಗಳ 
ಲ್ಲಾಗಲಿ, ಹಿಂದೂ ದರ್ಜಿ ಅಂಗಡಿಗಳಲ್ಲಾ ಗಲಿ ಹೊಲಿಸಬಹುದು 
ಅದು ನಿಮ್ಮಿಷ್ಟ. ಸೂಟ್‌ ಒಂದಕ್ಕೆ ೫೦ ರೂಪಾಯಿಗಳಿದ್ದರೆ ಸಾಕು. 

೪. ವಿಶೇಷ ದಿನಗಳು, ಟೀಪಾರ್ಕಿ, ವನವಿಹಾರ, ಸಂತೋಷಕೂಟ ಮೊ 
ದಲಾದ ದಿನಗಳಲ್ಲಿ ಢರಿಸಲು ಯೋಗ್ಯವಾದ, ಒಂದೊಂದು ಕನಿಷ್ಠಪಕ್ಷ 
ನೂರೈವತ್ತು ರೂಪಾಯಿ ಬೆಲೆಯುಳ್ಳ ಒಂದು ಡರ್ಜ ಉಡುಪುಗಳನ್ನು 


೧೨ ಇಪ್ಪತ್ತನೆಯ ಶತಮಾನದ ಅಳಿಯ. 


ನಿಮ್ಮ ಮಗಳ ಸಂತೋಷಕ್ಕೂ ನಿಮ್ಮ ಯೋಗ್ಯತೆಗೂ ತಕ್ಕಂತೆ ಇನ್ನೂ 
ಹೆಚ್ಚು ಬೆಲೆಯಲ್ಲಿ ಹೊಲಿಸಿದರೆ ನಾನು ಬೇಡವೆನ್ನುವದಿಲ್ಲ 


೫, ಸುಲೋಚನ---ನೂರು ರೂಪಾಯಿಗಳಿಗೆ ಕಡಿಮೆಯಿಲ್ಲದೆ ಇಂಗ್ಲೀಷ 
ರು ಧರಿಸುವಂಥದು ಆಗಿದ್ದರೆ ಸಾಕು. ಇದರ ಬೆಲೆಯನ್ನು ಕಳುಹಿಸಿದರೆ 
ನಿಮಗೆ ತೊಂದರೆ ಕೊಡದೆ ನಾನೇ ಕೊಂಡುಕೊಳ್ಳುತ್ತೇನೆ. 


೬. ಫೌಂಟಿೀ ಪೇನಾಗಳು ೩- ಒಂದೊಂದು ೫೦ ರೂಪಾಯಿಗಳೊಳ 
ಗಿದ್ದರೆ ಸಾಕು. 

೭. ಸೋಪುಗಳು, ವಾಸನಾತೈಲಗಳು, ಸೆಂಟುಗಳು, ಬ್ರಷ್‌ ಮೊದಲಾ 
ದೆವುಗಳು ಇವುಗಳನ್ನು ಯಾವ ಉತ್ತಮವಾದ ಕ್ಯಾಟಲಾಗನ್ನು ನೋಡಿ 
ಯಾದರೂ ತರಿಸಿ ಕೊಡಬಹುದು, 


೮, ಗ್ರಾಮೋರ್ಫೋ ಮತ್ತು ರಿಕಾರ್ಡುಗಳು--ವಿನೋದವಾಗಿ ಹೊ 
ತ್ತು ಕಳಿಯಲು ೫೦೦ ರೂಪಾಯಿ ಬೆಲೆ ಬಾಳುವ ಗ್ರಾಮೋಘೋನೊಂ 
ದು; ಶೃಂಗಾರದಿಂದ ಕೂಡಿದ ಜಾವಡಿಗಳು ಇತರ ಹಾಡುಗಳ ಪ್ಲೇ 
ಟುಗಳು ಮತ್ತು ಸೂಜಿಗಳು. ೨೦೦ ರೂಪಾಯಿನಲ್ಲಿದ್ದರೆ ಸಾಕು, 


೯, ತೊಗಲಿನ ಸಾಮಾನುಗಳು --ಬೂಡ್ಸುಗಳು, ಸೂಟ್‌ ಕೇಸುಗಳು, 
(ಉಡುಪಿನ ಸೆಟ್ಟಗೆಗಳು), ಬ್ಯಾಗುಗಳು- ಸುಮಾರು ೫೦೦ ರೂಪಾಯಿ 
ಗಳ ಬೆಲೆ ಬಾಳುವಷ್ಟು. 


೧೦. ಗೃಹಾಲಂಕಾರ ವಸ್ತುಗಳು--ಮದುವೆಯ ಸಮಯದಲ್ಲಿ ಕೊಡುವ 
ಚಿನ್ನ ಬೆಳ್ಳಿ ಹಿತ್ತಾಳೆಯ ಪಾತ್ರೆಗಳಲ್ಲದೆ, ಒಂದು ಡರ್ಜ ಕುರ್ಚಿಗಳೂ, 
ಕನ್ನಡಿಯ ನಾಲ್ಕು ಬೀರುಗಳೂ ಮೂರು ಆರಾಮ ಕುರ್ಚಿಗಳೂ 
(easy chairs) ಮೂರು ಸೋಫಾಗಳೂ, ಮೂರು 'ಮೇಜಾಗಳೂ 
ಇದ್ದರೆ ಸಾಕು. ಇದಲ್ಲದೆ ಗೃಹಾಲಂಕಾರಕ್ಕೆ ಯೋಗ್ಯವಾದ ಸ್ಟ್ರಾಂಡು 
ಗಳು, ಪಠಗಳು ಮೊದಲಾದ ಇನ್ನೂ ಅನೇಕ ಸಾಮಾನುಗಳನ್ನು ತರಿಸಿ 


ಇಪ್ಪತ್ತನೆಯ ಶತಮಾನದ ಅಳಿಯ, ೧೩ 


ಕೊಳ್ಳಲು ಇತರ ಖರ್ಚುಗಳಿಗೆ ಸಂಬಂಧವಲ್ಲದೆ ಪ್ರತ್ಯೇಕವಾಗಿ ೫೦೦ 


ರೂಪಾಯಿಗಳನ್ನು ಕಳುಹಿಸಿದರೆ ಸಾಕು. 
ಮೇಲೆ ಹೇಳಿದ ವಿಷಯಗಳೆಲ್ಲವೂ ಸರಿಯಾಗಿವೆಯೇ ಇಲ್ಲವೇ ಎನ್ನು 
ಪ್ರದನ್ನು ನೋಡುವುದಕ್ಕವಕಾಶವಾಗುವಂತೆ ಮದುವೆಗೆ ಒಂದು ವಾರಕ್ಕೆ 
ಮುಂಚೆಯೇ ಎಲ್ಲವೂ ಅಣಿಯಾಗಿದ್ದರೆ ನಾನೆಲ್ಲವನ್ನೂ ಪರಾಂಬರಿಸಿ, ಬೆಲೆ 
ಯಲ್ಲಿಯೂ ಯೋ ಗೃತೆಯಲ್ಲಿ ಯೂ ಎಲ್ಲವೂ ಸರಿಯಾಗಿರುವುದೇ ಎಂದು 
ತಿಳಿಸುವೆನ್ನು ಹೀಗೆ ಮಾಡುವುದರಿಂದ ನಿಮಗೂ ನಿಮ್ಮ ಮಗಳಿಗೂ ನನ 
ಗೂ ಮುಂಡೆ ಉಂಬಾಗತಕ್ಕ ಮನಸ್ಲೂಪವು ದೂರವಾಗಬಹುದು. 


ಲಯ 


4 


ನಿಮ್ಮ ನಿಧೇಯನಾದ 
(ಭವಿಷ್ಯ ಜಾಮಾತ್ಸೃ ) ಕೃಷ್ಣಸಾಮಿ, 
lst Yeu B.A, 
Presileney College, Madias. 
ಫಾ 
ಕಿಟ್ಟೂ ಬಹಳ ಜೆನಾ ಗಿವೆ---ನಿನ್ನ ik ಸಲ್ಲ! ದಯವಿಟ್ಟು ಆ ಕಾಗ 
ದವನ್ನು ಮಾತ್ರ ನೋಸ್‌ ಮಾಡಬೇಡ 


ಜಟ 


ರಾಮು--- 
ಕೊಟ್ಟ ನಿನ್ನನ್ನು ಕೊಳ್ಳಬೇಕಾಗಿದ 


CL 


ನಿನ್ನ 

ಮಾವನಾಗುವನೆಷ್ಟು ಐಶ್ವ ರೃವುಳ್ಳ ವನಾಗಿರಬೇಕು? ಅವನೊಬ್ಬ ಕ್ಭಾರ್ಕ್‌ 

ವುದನ್ನು ಮರತೆಯಾ? ಅಂತಹ ಹಾರುವ ಕ್‌ಕ್ಕಿಯಮೇೋಲೆ ಬ್ರಹ್ಮಾ 

ಸೃವನು ಸು ನಿನ್ನ ತಂಜಿತಾಯಿಗಳು ವರದಕ್ಷಿಣೆಗಾಸೆ 
ಡ ವುದು ನಿನಗೆ ಉಚಿತಣೆ 


ಕೆಟ್ಟು--- 
ಆಹಾ! ರಾಮೂ, ಫೀನೆಂತಹ ನಿಸ್ಪೃಹೆನಪ್ಪಾ! " ಈ ಕಾಲದಲ್ಲಿ ಕನ್ಯೆಯ 


೧೪ ಇಪ್ಪತ್ತನೆಯ ಶತಮಾನದ ಅಳಿಯ. 


ರು ಕಾಸಿಗೊಂದು, ಕೊಸರಿಗೆಡಾಗಿರುವರು” ಇವನ ಮಗಳಿಲ್ಲದಿದ್ದರೆ ಮ 
ತ್ತೊಬ್ಬನ ಮಗಳಾಯಿತು, ಬರತಕ್ಕ ಹಣವನ್ನು ಬೇಡವೆನ್ನುವರೇ? 

ರಾಮು- -- 
ಬಡವನ ಮಗಳನ್ನು ಮಡುವೆಯಾಗಿ ದೀನ ಕುಟುಂಬವನ್ನು ದ್ಕರಿಸುವುದು 

ಇರತೀಯ ಯುವಕರ ಕರ್ತವ್ಯವು. ಅದನ್ನು ಬಿಟ್ಟು ಧನಪಿಶಾಚಿಯಾದ 

ರೆ ಅಂಥವನನ್ನು ಭಾರತಮಾತೆಯು ಅನುಗ್ರಹಿಸುವಳೇ? ಲಕ್ಷ್ಮಿಯು 
ಚಂಚಲೆಯು, ಇಂದಿದ್ದಲ್ಲಿ ನಾಳೆ ಇರಳು, ನೀನು ಈ ಹಠವನ್ನು ಬಿಡು. 
Please do not post this letter, I say (ಎಂದು ಕೈಹಿಡಿದು 
ಕೊಳ್ಳುವನು.) 

ಕಿಟ್ಟು 
ರಾಮು, ನನ್ನಿಷ್ಟದಂತೆ ನಡೆಯುವ ಅಧಿಕಾರವು ನನಗೆ; ಇದನ್ನು ಕೇಳಲು 
ನೀನು ಯಾರು? Do not trouble ೫16. 

ರಾಮು 
ಕಿಟ್ಟು, ಈ ವರದಕ್ಷಿಣೆಯ ನಿಮಿತ್ತ ಎಸ್ಟೊಂದು ಬಡ ಸಂಸಾರಗಳು ಕಷ್ಟ 
ಪಡುತ್ತಿರುವುವೆನ್ನುವುದನ್ನು ನೀನು ಬಲ್ಲೆ. ಆದರೂ ನಿನ್ನ ಈ ಹಠವನ್ನು 
ನೋಡಿದರೆ ನಿನ್ನ ಮೂರ್ಬತನವೂ, ಧನಾಶೆಯೂ ಚೆನ್ನಾಗಿ ವ್ಯಕ್ತವಾಗು 
ವುದು. ನೀನೇನಾದರೂ ಮಾಡಿಕೋ, ನಿನ್ನ ತಂಟೆಗೆ ಬರುವುದಿಲ್ಲ. 
(ಎಂದು ಹೊರಟುಹೋಗುವನು) 

ಕೆಟ್ಟು 
Nonsense, ಮಹಾ ಬೃಹಸ್ಪತಿಯಂತೆ ನನಗೆ preach ಮಾಡಲು 
ಬಂದ! ನಾಫೀ letterನ್ನು ಪೋಸ್ಟ್‌ ಮಾಡುವೆನು. 


(ಹೊರಟುಹೋಗುವನು, ತೆರೆಬೀಳುವುದು) 


ಲ 


ಇಪ್ಪತ್ತನೆಯ ಶತಮಾನದ ಅಳಿಯ. ೯೫ 


ನಾಲ್ಕನೆ ಯ ಸಿೀ೯r. 


ಮದ್ದೂರಿನಲ್ಲಿ ಮಹದೇವಯ್ಯರ ಮನೆ. 


ಕೈಯೆಲ್ಲಿ ಎರಡು ಮೂರು ಕಾಗದಗಳನ್ನು ಹಿಡಿದುಕೊಂಡು ಮಹದೇವಯ್ಯರು 
ಪ್ರನೇಶಮಾಡುವರು. 


ಮಹದೇ- 
ಈಗಿನ ಕಾಲದ ಹುಡುಗರು ಎಂದರೆ ಹಣದಾಸೆ ಪಡುವುದಿಲ್ಲವೆಂದಿದ್ದೆ. 
ನೋಡಿದರೆ ನಮ್ಮ ಇಲವೆ  ರಾಮರಾಜ್ಯನೆಂದು ಹೇಳಬೇಕಾಗಿದೆ, 
ಯಾರಮನೆ ಹಾಳುಮಾಡಿ ಇವನು ಕೇಳಿದ್ದನ್ನೆಲ್ಲಾ ಕೊಡುವುದು! 
ಲಿಸ್ಟಂತೆ, ಲಿಸ್ಬು! ಸರಿಯಾಗಿ ಹನುಮಂತನ ಬಾಲದಸ್ಟಿದೆ. ಲೆ*-ಲೇ 
(ಎಂದು ಕರೆಯುವನು, ಆಗತಾನೇ ಸ್ನಾನಮಾಡಿ ತಲೆಯನ್ನು ಬಟ್ಟಿಯಿಂ 
ದೊರಸಿಕೊಳ್ಳುತ್ತ ಜಾನಕಿಯು ಪ್ರವೆೇಶಿಸುವಳು.) 


ಜಾನಕಿ. 
ಏನು! ಕಾಗದ ಬಂಶೇನು? ವಿಶೇಷವೇನು? 


ಮಹೆದೇ- 
ಆಹಾ! ಜೇಕಾದಹಾಗೆ ಬಂದಿದೆ. (ಕಾಗದದಲ್ಲಿ ಬರೆದಿರುವುದನ್ನೆಲ್ಲಾ 
ವಿವರಿಸಿ ಹೇಳುವನು) ಚೆನ್ನಾಗಿದೆ-ಜೆನ್ನಾಗಿದೆ. ಅಪ್ಪಾ ನಮ್ಮ ಕಾಲದಲ್ಲಿ 
ಇಷ್ಟು ನಾಗರೀಕತೆಯೂ ಇರಲಿಲ್ಲ, ಜನರಿಗಿಷ್ಟಾಸೆಯೂ ಇರಲಿಲ; ಈಗ 
ಎಲ್ಲವೂ ತಲೆಕೆಳಗಾಗಿದೆ. ಕೇಳುವರು ಯಾರು, ಹೇಳುವರು ಯಾರು ? 
ಇವನ ಬುದ್ಧಿವಂತಿಕೆಯನ್ನೆಲ್ಲಾ ಈ ಕಾಗದ ಬರೆಯುವುದರಲ್ಲಿಯೇ 
ತೋರಿಸಿರುವಂತಿದೆ. 

ಜಾನಕಿ 
ಇನ್ನೇನು ಬೇರೆಲ್ಲಿ ಯಾದರೂ ನೋಡಬೇಕಾದುದೇ | 

ಮಹೆದೇ- 
ಮಗನ ಕೈಯಿಂದ ಕಾಗದ ಬರೆಸಿ ತಾನು ಜಾರಿಕೊಂಡನಲ್ಲಾ, ಆ ತಹಸೀ 
ಲ್ಹಾರನ ಬುದ್ಧಿ ಯನ್ನು ನೋಡು. 


೧೬ ಇಪ್ಪತ್ತನೆಯ ಶತಮಾನದ ಅಳಿಯ. 


ಜಾನಕಿ 
ತಪ್ಪನ್ನು ಅವನ ಮೇಲೆ ಹಾಕಿ ತಾವು ತಟಸ್ಥರಾಗಿರುವುದು ಮತ್ತೆ ಹೇಗೆ? 
ಕೊಯಮತ್ತೂರು ಕಾಲೇಜಿನ ಹುಡುಗನನ್ನು ನೋಡಿದರಾಯಿ ತು, 


ಮಹೆದೇ- 
ಈಗೇನು ಮುಳುಗಿಹೋಯಿತು? ಇನ್ನೆರಡು ವರ್ಷದಮೇಲೆ ಮದುವೆ 
ಮಾಡಿದರಾಯಿತು. ಎಂಡೋ ಸಕಲ ಅನುಕೂಲಗಳೂ ಸಿದ್ಧಿ ಸಿಟ್ಟ ಕಾಲ 
ದಲ್ಲಿ ಸೃಷ್ಟಿಸಿದ ಶಾಸ್ತ್ರಗಳನ್ನೇ ಆಧಾರವಾಗಿಟ್ಟು ಕೊಂಡು ಈಗ ಎಂತಹ 
ಕಷ್ಟವನ್ನನುಭವಿಸಬೇಕಾಗಿದೆ? ಪೂರ್ವದಲ್ಲಿ ವಧುವಿಗೆ ವರನಾಗಬೇಕೆಂದು 
ಯಾರು ಹುಡುಕಿಕೊಂಡು ಹೋಗುತ್ತಿದ್ದರು? ವಿದ್ಯಾರ್ಥಿಗಳು ತಾವೇ 
ಬಂದು ಕನೈಯರನ್ನು ವರಿಸುತ್ತಿದ್ದರು. ಈಗೇನೂ ಇಲ್ಲ. ಮನೆ ಮಾರಿ, 
ಮಠಮಾರಿ, ಸರ್ವಸ್ವವನ್ನೂ ಮಾರಿ ಅಳಿಯದೇವತೆಗೆ ತೃಪ್ತಿ ಪಡಿಸಿದರೂ 
ಸುಖವಾದರೂ ಉಂಟೆ? ಅದು ಮೊದಲೇ ಇಲ್ಲ. 

ಜಾನಕಿ 
-ನಮ್ಮಲ್ಲಿ ದುಡ್ಡಿಲ್ಲದ ಮಾತ್ರಕ್ಕೇ ಶಾಸ್ತ್ರವನ್ನೂ, ಕಾಲವನ್ನೂ ನಾನೇಕೆ 
ದೂಹಿಸಬೇಕು) ಕೊಡತಕ್ಕ ಪುಣ್ಯಾತ್ಮರು ಎಷ್ಟೋ ಜನರಿರುವಾಗ ತೆಗೆ 
ದುಕೊಳ್ಳುವರಿಗೇನು ಕಡಮೆ? "ಕುಣಿಯುವವನೊಬ್ಬನಿದ್ದರೆ ನೋಡುವ 


ವರಿಗೇನು ಕಡಮೆ?’ 
ಮಹದೇ- 


ಲೇ! ಸೀತಾಲಕ್ಷ್ಮ್ಮಿಗೆ ಈಗಿನ್ನೂ 'ಮದುವೆಗೆ ಅವಸರವಿಲ್ಲ; ಸ್ವಲ್ಪ ನಿಧಾನಿಸಿ 
ಮಾಡೋಣ ಅವಸರವೇನು? 

ಜಾನಕಿ-- 
(ನಿಟ್ಟುಸಿರು ಬಿಡುತ್ತಾ) ನಮ್ಮಂತಹ ದರಿದ್ರರ ಹೊಟ್ಟೆಯಲ್ಲಿ ಹೆಣ್ಣು 
ಮೆಕ್ಕಳು ಏಕೆ ಹುಟ್ಟುತ್ತಾರೆ! (ಎಂದುಕೊಂಡು ಹೊರಟುಹೋಗುವಳು) 


ಮಹದೇ- 
ಹಣವಿದ್ದರೆ ಶಾಸ್ತ್ರವಿಲ್ಲ; ಅನುಕೂಲವಿಲ್ಲದಿದ್ದರೆ ಶಾಸ್ತ್ರ' ಇಲ್ಲದಿದ್ದರೆ ಯಾ 


ಇಪ್ಪತ್ತನೆಯ ಶತಮಾನದ ಅಳಿಯ, ೧೩ 


ವುದೂ ಇಲ್ಲ. ಅಳಿಯದೇವರನ್ನು ಧನದಿಂದ ತೃಪ್ತಿಮಾಡಲಾರದ ದೋಷ 
ಕ್ಕಾಗಿ ಕುಂಟಿನಿಗೂ, ಕುರುಡನಿಗೂ ,ಮುದುಕನಿಗೂ, ಮಕ್ಕಳನ್ನು ತಮ್ಮ 
ಸ್ವಹೆಸ್ತದಿಂದ ಮನಃಪೂರ್ವಕವಾಗಿ ಧಾರೆಯೆರೆದು ಅವರ ಕಷ್ಟವನ್ನು 
ನೋಡಿ ಸಹಿಸದೆ, ದಿವಾರಾತ್ರಿ ಕೊರಗುವ ಕನ್ಯಾಪಿತೃಗಳೇ ಈಗ ಎಲ್ಲಿಲ್ಲಿ 
ಯೂ ತುಂಬಿರುವರು. ಏನನ್ಯಾಯ ! ಎಂತಹ ದುರ್ದೆಶೆ! ಅನುಕೂಲ 
ನಾಗಿ ವರದಕ್ಷಿಣೆ ಕೇಳದ ಪುಣ್ಯಾತ್ಮನಾದ ವರನು ದೊರೆಯುವವರೆಗೂ 
ಸೀತಾಲಕ್ಷ್ಮ್ಮಿಗೆ ಮದುವೆಯನ್ನೇ ಮಾಡುವುದಿಲ್ಲ. ಈ ನಮ್ಮ ದೇಶದಲ್ಲಿ 
ದೀನರಾದ ಕನ್ಯಾಪಿತೃಗಳೆಷ್ಟುಮಂದಿ ನನ್ನಂತೆ ಗೋಳಾಡುತ್ತಿಲ್ಲ? ಇರಲಿ 
ದೈವಚಿತ್ತವನ್ನರಿತು ದೇವರ ಮೇಲೆ ಭಾರಹಾಕಿ ನಿಧಾನವಾಗಿ ಮದುವೆ 
ಮಾಡುವೆನು. ಲೋಕಾಪವಾದಕ್ಕೆ ಹೆದರಿ, ಶಾಸ್ತ್ರಕ್ಕೆ ಹೆದರಿ, ಈ ನನ್ನ 
ರತ್ನಪುತ್ನಳಿಯನ್ನು ಧನಪಿಶಾಚಗ್ರಸ್ಮರಿಗೆ೦ದೂ ಕೊಡುವುದಿಲ್ಲ. ಏನೇನಾ 
ಗುವುಡೋ ಆಗಲಿ. ಶಾಸ್ತ್ರವಂತೆ ಶಾಸ್ತ್ರ, ಅದೆಂತಹ ಶಾಸ್ತ್ರ! ಹೀಗಾದರೂ 
ಮದುವೆಮಾಡದೇ ಇದ್ದರೆ ಜಾತಿಯೇ ಹೋಗುವುದಂತೆ! ಇದಕ್ಕೆ ಮಾತ್ರ 
ಶಾಸ; ಉಳಿದುದೊಂದಕ್ಕೂ ಶಾಸ್ತ್ರವಿಲ್ಲ. ಇದರ ಫಲವೇನಾಗುವುದೋ 
ನೋಡೋಣ. (ಹೊರಟುಹೋಗುವನು) 
ಸೀತಾಲಕ್ಟಿ ಯ ಪ್ರವೇಶ. 
ಸೀತಾಲ.. 

(ಅಲ್ಲಿಂದಿಲ್ಲಿಗೆ ತಿರುಗುತ್ತಾ) ಇದೇನು ಮಾಯವೋ, ಏನು ವಿಚಿತ್ರವೋ! 
ಇಷ್ಟೊಂದು ದೊಡ್ಡ ಲಿಸ್ಟನ್ನು ಬರೆಯಲು ಆ ಹುಡುಗನಿಗೆ ಅದು ಹೇಗೆ 
ತೋಚಿತೋ? ನಮ್ಮಮ್ಮ ನಾಬೇರೆಕಾಣೆ, ಅವನೇನೋ ಸರಿಯಾಗಿ ಹನು 
ಮಂತನ ಬಾಲದಷ್ಟು ದೊಡ್ಡದಾದ ಲಿಸ್ಪನ್ನೇ ಬರೆದನಲ್ಲಾ! ಇದನ್ನು ಹೇಗೆ 
ಕೊಟ್ಟಾರು? ಶಕ್ತಿಯಿದೆಯೇ, ಇಲ್ಲವೇ ಎನ್ನುವ ವಿವೇಕವಾದರೂ ಇರಬೇ 
ಡವೇ? ಅದೇನು ಬಿ.ಎ.ಯೋ, ಅದೆಂತಹೆ ಎ.ಬ್ಲಿಯೋ ! ಪರಮಾತ್ಮನೇ 
ಬಲ್ಲ. ಇಲ್ಲ ಪಾಶ್ಚಾತ್ಯ ಸಂಸ್ಕೃತಿಯ ಫಲವೋ? ಅಥವಾ ಭರತಮಾ 
ತೆಯ ದುಃಸ್ಥಿ ತಿಯೋ? ಜೆನ್ನಾಯಿತು! ಚೆನ್ನಾಯಿತು!! ಇದೆಲ್ಲಾ ಇರ 


೧೮ ಇಪ್ಪತ್ತನೆಯ ಶತಮಾನದ ಅಳಿಯ, 


ಲಾರದು. ನಮ್ಮಂತಹ ದರಿದ್ರ ವಧುಗಳ ದುರದೃಷ್ಟವೇ ಆಗಿರಬೇಕು. 
ಅಳಿಯ ಮಹಾಶಯನು ಬರೆದ ಕಾಗದವನ್ನೋವಿ, ನಮ್ಮ ತಂದೆ ಪಟ್ಟ, 
ಅವಸ್ಥೆ ಯನ್ನು ನಾನಾರೊಂದಿಗೆ ಹೇಳಿ ಗೋಳಾಡಲಿ? ಅದನ್ನು ಕಂಡೂ 
ಕಂಡು ನಾನು ಬಾಯ್ಕು ಚ್ಛೈಕೊಂಡು ಸುಮ್ಮನೇ ಇರುವುದು ಹೇಗೆ? 
ನಾನಾ ವಿಧವಾದ ದುರವಸ್ಥೆ ಗೆ ಸಿಕ್ಕಿ ನಮ್ಮ ದೇಶವೇ ಕಣ್ಣೀರಿನಲ್ಲಿ ಕ್ಸ 
ತೊಳೆಯುತ್ತಿರುವಾಗ ಅದಕ್ಕೆ ಕಿವಿಗೊಡದೆ. ಆ ಮೊರೆಯನ್ನು ಲಾಲಿಸದೆ 
ತಮ್ಮ ಸುಖವೇ ಹೆಚ್ಚೆಂದು ಭಾವಿಸುವ ಈ ಯುವಕರೆಂತಹೆ ಸ್ವಾರ್ಥ 
ಪರರು? ಇವರು ಎಷ್ಟು ಪ್ಯಾಸುಮಾಡಿ ಏನು ಫಲ, ಡಿಗ್ರಿಗಳನ್ನು ಧರಿಸಿ 
ಏನು ಫಲ? «ಇಲಿಗೆ ಪ್ರಾಣಸಂಕಟ-ಚೆಕ್ಕಿಗೆ ಚೆಲ್ಲಾಟ? ಎನ್ನುವುದು ಇವರಿಗೆ 
ಸರಿಯಾಗಿದೆ. (ರೋಷಾವೇಶದಿಂದ) ಭರತಭೂಮಿಯಲ್ಲಿ ಜನ್ಮವೆತ್ತಿದ 
ಇರತ ವೀರಯುವಕರೇ! ದೀನರಾದ ನಮ್ಮ ತಂದೆಯಂತಹೆ ಕನ್ಯಾಪಿತೃ 
ಗಳ ದುರವಸ್ಥೆಯನ್ನು ನೊಡಿ ನೋಡಿ ಅವರನ್ನು ಹಿಂಸಿಸಲು ನಿಮ್ಮ 
ಮನಸ್ಸು ಹೇಗೆ ಒಡಂಬಡುವುದು? ನಿಮ್ಮ ಜ್ಞಾನಾರ್ಜನೆಗಾಗಿ ಖರ್ಚು 
ಮಾಡಿದ ದ್ರವ್ಯವನ್ನು ನಿಮ್ಮ ದೇಹವಿಕ್ರಯದಿಂದ ಗಳಿಸುವುದು ಪಾಪ 
ವಲ್ಲವೇ? ಒಂದುಕಡೆ ದೇಶದ ದುರವಸ್ಥೆ; ಮತ್ತೊಂದು ಕಡೆ ಕನ್ಶೆಯರ 
ದುರವಸ್ಥೆ. ಇವುಗಳಿಂದ ನಿಮ್ಮ ಮನಸ್ಸು ಕರಗಲಿಲ್ಲವೇ? ಅನ್ಯದೇಶದಲ್ಲಿ 
ಯುದ್ಧ ಒದಗಿತೆಂದೂ, ಮತ್ತೊಂದು ದೇಶದಲ್ಲಿ ಜಲಪ್ರಳಯವಾಯಿ 
ತೆಂದೂ, ಇನ್ನೊಂದು ಕಡೆ ಅಗ್ನಿ ಅನಾಹುತವಾಯಿತೆಂದೂ, ಕ್ಲಾಮ 
ಪ್ರಾಪ್ತವಾಯಿತೆಂದೂ ಅಲ್ಲಿನವರಿಗೆ ಸಹಾಯಮಾಡಲು ಸೊಂಟಗಟ್ಟಿ 
ನಿಲ್ಲುವಿರಿ; ಸ್ವರಾಜ್ಯ ಬೇಕೆಂದು ಹೋರಾಡಿ ಕಾರಾಗೃಹಕ್ಕೆ ತೆರಳುವಿರಿ. 
ಇಂತಹೆ ವಿಷಯಗಳಿಗೆ ಗಮನಕೊಡುವ ನೀವು ನಿಮ್ಮ ಸೋದರಿಯರ 
ದುರವಸ್ಥೆಗೆ ಕೆನಿಗೊಡಬಾರದೇ? ಭಾರತೇಯ ಯುವಕರ ಪ್ರಾಚೀನಾ 
ರ್ಯರ, ಪ್ರಾಚೀನ ಮಹರ್ಷಿಗಳ ಪವಿತ್ರ ರಕ್ತವು ನಿಮ್ಮ ಧಮನಿಗಳಲ್ಲಿ ಹರಿ 
ಯುತ್ತಿಲ್ಲವೇ? ವೀರಯುವಕರೇ! ನಮ್ಮ ದೇಶದವರೆ ದುಃಖವನ್ನೂ , 
ದುರ್ದತಿಯನ್ನೂ ದುರವಸ್ಥೆ ಯನ್ನೂ, ಪರಿಹರಿಸದೆ ನೀವು ಸಹಸ್ರ ಸ್ವರಾಜ್ಯ 


ಇಪ್ಪತ್ತನೆಯ ಶತಮಾನದ ಅಳಿಯ, ೧೯ 


ಸ್ವಾತಂತ್ರ್ಯಗಳನ್ನು ಹೊಂದಿ ಫಲವೇನು? ಎಷ್ಟೆಷ್ಟೋ ಸುಧಾರಣೆಗಳನ್ನು 
ಮಾಡಿ ಪ್ರಯೋಜನವೇನು? ಸಭೆಯಲ್ಲಿ ನಿಂತು ವೀರಾವೇಶದಿಂದ ಉಪ 
ನ್ಯಾಸಗಳನ್ನು ಮಾಡಿ ಪ್ರಯೋಜನನೇನು? ತಾಯಿಯ ದುಃಖವನ್ನು 
ನೀಗಿಸದೆ ಮಲತಾಯಿಯ ಕಣ್ಣ ನ್ನೊರೆಸುವುದು ನ್ಯಾಯನೆ*? ಷಡ್ಕಕ್ರನ 
ರ್ತಿಗಳ ವೀರರಕ್ತವು ನಿಮ್ಮಲ್ಲಿ ಹೆರಿಯುತ್ತಿಲ್ಲವೇ? ಛೀ! ಛೀ! ಇದೆಂತಹ 
ಲಜ್ಜಾಸ್ಪದವಪು ! ಕನ್ಯೈಯುರ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟಲು 
ನಿಮಗೆ ಕೂಲಿಬೇಕೇ? ಈ ವಿಷಯವು ನಿಮಗೆ ಲಜ್ಜೆ ಯನ್ನುಂಟುಮಾಡುವು 
ದಿಲ್ಲವೇ? ನೀವು ಭರತಖಂಡದಲ್ಲಿ ಜನ್ಮವೆತ್ತಿದುದು ನಿಶ್ಚಯವಾದರೆ, 
ಪ್ರಾಚೀನಾರ್ಯರ ಖುಷಿಗಳ ಪವಿತ್ರರಕ್ತವು ನಿಮ್ಮ ದೇಹದಲ್ಲಿ ಹರಿಯುತ್ತಿ 
ರುವುದು ನಿಶ್ಚಯವಾದಶ್ಕಿ, ದೇಶಭಕ್ತಿಯು ನಿಮಗಿರುವುದಃ ನಿಶ್ಚಯನಾ 
ದರೆ, ನಮ್ಮಂತಹ ಕನ್ಯಿಯರ ಮೊರೆಯನ್ನು ಲಾಲಿಸ್ಕಿ ಸಂಕಟವನ್ನು ಪರಿ 
ಹರಿಸಿ, ಕನ್ಯೆಯರ ವಿವಾಹವೆಂದ ನತಾತ್ರದಲ್ಲಿ ಸಾಂಕ್ರಾನಿಕ ಜಾಡ್ಯ 
ವನ್ನು ಕಂಡಂಜುವಂತೆ ಕನ್ಯಾಪಿತೃಗಳು ಅಂಚುಪುದನ್ನು ತಪ್ಪಿಸುವ 
ಶಕ್ತಿಯು ನಿಮ್ಮಲ್ಲಿ ಇವೇ? ವರದಕ್ಷಿಣೆಯನ್ನು ತಂದೆಯು ಕೊಡಲಾರನೆಂ 
ಬ.ದಕ್ಲಾಗಿ ಸ್ನೇಹಲತೆಯುಅಗ್ನಿ ಗಾಹುತಿಯಾದಳ್ಳು ಸರಳಬಾಲೆಯೂ ಅಗಿ 
ಇಹುತಿಯಾದಳು. ಅವಳ ಆದೇಶವೇನಾಯಿತು? ಅವಳ ಆತ್ಮ ಸಮರ್ಪಣೆ 
ಯಿಂದೇನಾಯಿತು? ಅವರುಗಳಂತೆ ನಾನು ಪ್ರಾಣತ್ಯಾಗ ಮಾಡೆನು. 
ವಿವಾಹಕ್ಕೊದಗಿರುವ ಸಂಕಟವನ್ನು ದೂರಮಾಡಲು ಇಂದಿನ ಯುವಕರು 
ಬದ್ಧ ಕಂಕಣರಾಗುವವರೆಗೂ ನಾನು ವಿವಾಹೆವಾಗುವುದಿಲ್ಲ. ನನ್ನ ಬಡ 
ಮಾತಾಪಿತೃಗಳಂತೆಯೇ ಇನ್ನೂ ಲಕ್ಷೋಪಲಕ್ಷ ಬಡವರಾದ ಕನ್ಯಾಹಿತ 
ರುಗಳ ದುಃಖನಿವಾರಣೆಯಾಗುವವರೆಗೂ ನಾನು ಕನ್ನಿಕೆಯಾಗಿಯೇ ಇರು 
ವೆನು. [ಕೈ ಜೋಡಿ? ಮೊಣಕಾಲೂರಿ ಕುಳಿತು] ದೇವೀ! ನಮ್ಮ ದೇಶ 
ಕ್ಕೊದಗಿರುವ ಈ ದುರವಸ್ಥೆ ಯನ್ನು ತೊಲಗಿಸು. ಭಾರತ ಯುವಕರ 
ಹೃದಯಕಮಲವನ್ನು ಪ್ರವೇಶಿಸಿ ಅವರ ಮನಸ್ಸನ್ನಾವರಿಸಿರುವ ಈ 
ದುರ್ಯೋಚನೆಯನ್ನುತೊಲಗಿಸು. ಎಷ್ಟೋ ಕ್ರೂರರಕ್ಕಸರನ್ನು ಸದೆಬಡಿದು 


೨೦ ಇಪ್ಪತ್ತನೆಯ ಶಕಮಾನದ ಅಳಿಯ, 


ಭೂಭಾರವನ್ನಿಳಿಸಿದ ನಿನಗೆ ಈ ಕಾರ್ಯವು ಕಷ್ಟವೇ ಪರಮಾತ್ಮಾ, ಅನು 
ಗ್ರಹಿಸು; ಪ್ರತಿ ನಿಮಿಷದಲ್ಲಿಯೂ ನಾನು ನಿನ್ನನ್ನು ಕೇಳಿಕೊಳ್ಳುವುದು 
ಇದೊಂದು ವರವೇ! ನನ್ನ ದೀಕ್ಷೆಯು ಸಾರ್ಥಕವಾಗುವಂತೆ ಅನುಗ್ರಹಿಸು. 
ಪರಮಾತ್ಮಾ, ಸಕಲರ ಅಂತರಂಗದಲ್ಲಿ ಯೂ ನೆಲಸಿರುವ ಸರ್ವಾಂತರ್ಯಾ 
ಮಿಯ್ಲೇ ನನ್ನ ಮೊರೆಗೆ ಕಿವಿಗೊಡು; ನಾನು ಬೇಡುವೆನು. ನನ್ನೀ 


ಮೊರೆಯು ಸಮಸ್ತ ಭಾರತವೀರ ಹೃದಯದಲ್ಲಿ ಯೂ ವ್ಯಾಪಿಸಲಿ, 
॥ ಶ್ರೀರಾಗೆ-ರೂಪಕತಾಳ ॥ 
ಬೇಡುವೆ | ಶ್ರೀಹೆರಿಯೇ | ಮುರಾರೇ ॥ ಬೇಡುವೆ | ಶ್ರೀಹರಿಯೇ ॥ 
' ಬೇಡುವೆನೆ೨ದಿಗೂ | ಬೇಡ ಸ್ತ್ರೀಜನ್ಮವು | 
ಎನ್ನದೀಕ್ಷೆಯ 'ಸಲಿಸೂ | ಮುರಾರೇ | ಬೇಡುವೆ ಶ್ರೀಹೆರಿಯೆ ॥೧॥ 
ಭಾರತ ವೀರಯುವಕರ ಹಠವನು | 
ಪರಿಹರಿಸಿ ನೀಕಾಯೌ ಮುರಾರೇ ! ಬೇಡುವೆ ಶ್ರೀಹರಿಯೇ |೨] 
ಎನ್ನಯ ದೀಕ್ಷೆಯು | ಸಾರ್ಥಕಪೊಂದಲು | 
ಜೇವಾನೀನನುಗ್ರಹಿಸು | ಮುರಾರೇ | ಬೇಡುವೆ ಶ್ರೀಹರಿಯೇ ॥೩॥ 


[ತೆರೆ ಬೀಳುವುದು. ಸಂಪೂರ್ಣಂ] 








ಸರಸ್ವತಿಗೆ ಚಂದಾದಾರರಾಗಿ ನಿಮ್ಮ ಪತ್ತಿ-ಪುತ್ರಿ-ಭಗಿನೀ 
ಮೊದಲಾದ ಸ್ತ್ರೀ ಸಂಸಾರಕ್ಕೆ ಶಾಂತಿಯನ್ನೂ, ಸಂತ.ಸ್ಟಿ 
ಯನ್ನೂ ತಂದುಕೊಡಿರಿ 


ಇಡೀ ಕರ್ನಾಟಕದಲ್ಲಿ ಮಹಿಳೆಯರ ಉನ್ನತಿಗಾಗಿ ಹೊರಡುವ 
ಸಚಿತ್ರ ಮಾಸಪತ್ರಿಕೆಯು ಸರಸ್ವ 'ತಿಯೊಂಡೇ. 


ಭರತಖಂಡದ ಪ್ರಖ್ಯಾತ ಮಹಿಳೆಯರ ಪರಿಚಯವನ್ನು ಸಾಧ್ಯ 
ವಾದ ಮಟ್ಟಿಗೆ ಜೀವನಚರಿತೆ ಮತ್ತು ಭಾವಚಿತ್ರಗಳೊಡನೆ ಮಾಡಿ 
ಕೊಡಲಾಗುವುದು. 


ಚಿಕ್ಕ ಚಿಕ್ಕ ಕಥೆಗಳೂ, ಕವಿತೆಗಳೂ, ಗೃಹವಿಜ್ಞಾನ ಮತ್ತು ಗೃಹ 
ವೈದ್ಯ, ಸ್ರೀಸಂಸಾರ, ಹೊಲಿಗೆ, ಸಂಗೀತ, ಪಾಕಶಾಸ್ತ್ರ ಸಣ್ಣ ಸಣ್ಣ 
ನಾಟಕ, ಪ್ರಪಂಚದ ಪ್ರ ಪೃಚಲಿತ ವಿಷಯಗಳು, ಸ್ತ್ರೀಯರ ಆರೋಗ್ಯ 
ಸಂಬಂಧವಾದ ಲೇಖನಗಳು ಜ ಪ್ರತಿತಿಂಗಳಲ್ಲಿಯೂ ಪ ಪ. ಪ್ರಕಟಿಸಲ್ಪಡುವುವು. 


ಈ ವರ್ಷದಿಂದ "ಮಕ್ಕಳ ಪುಟಗಳು” ಎಂಬ ಹೆಚ್ಚಿನ ವಿಷಯವು 
ಪ್ರಕಟಸಲ್ಪಡುತ್ತಿದೆ. 

ಸರಸ್ವತಿಗೆ ಚಂದಾದಾರರಾಗತಕ್ಕವರಿಗೆ ಮೊದಲು ಒಂದು ಹಳೆ 
ಯ ಸಂಚಿಕೆಯನ್ನು ವಿ.ಪಿ. ಯ ಮೂಲಕ ಕಳುಹಿಸಿ, ವಿ.ಪಿ. ಯು 
ಸ್ವೀಕೃತವಾದನಂತರ ಆ ಸಂಪುಟದ ಮೊದಲನೆಯ ಸಂಚಿಕೆಯಿಂದ ಎಲ್ಲ 
ಸಂಚಿಕೆಗಳನ್ನೂ ಕಳುಹಿಸುವೆವು. 


ಸರಸ್ವತಿಯು ಇಡೀ ಕರ್ನಾಟಕದಲ್ಲಿ ಪ್ರ ಬು ಹು 
ಪ್ರಕಟನೆಗೆ ಬು ಉತ್ತಮವಾದದ್ದಾ ಗಿದೆ. 

ಮೈಸೂರು ಸರ್ಯಾರದ ವಿದ್ಯಾಭ್ಯಾಸದ ಇಲಾಖೆಯವರಿಂದ ಸರ್ಯಾ 

ರದ ವಾಚನಾಲಯಗಳಿಗೂ, ಶಾಲೆಯ ತರಗತಿಗಳಿಗೂ ನ್ನು 


ರುವ ಪತಿ.ಕೆ. 
ಒಂದು ವರ್ಷದ ಚಂದ್ಲಾ.. ೩--೦--ಂ. 


ಎರಡು ವರ್ಷಕ್ಕೆ ಒಟ್ಟಿಗೆ ಚಂದಾದಾರರಾಗತಕ್ಕವರಿಗೆ.... ೫-೦-6೦. 
ಟಸಾಲು ಹಾಸಲು ಪ್ರತ್ಯೇಕ 

ವಿಳಾಸ--ಸರಸ್ಪತೀ ಕಾರ್ಯಾಲಂಯ, . 
ಚಾಮರಾಜಪೇಟಿ, ಬೆಂಗಳೂರು ಸಿಟ. 


ಶಾರದಾ ಗ್ರಂಥಮಾಲೆಯ ಪ್ರಕಟನೆಗಳು. 


ಸತೀ ಪದ್ಮಿನಿ ಸ ನ ೬... ೧0-0 
ಸಂಕಲನ ವ ಹ “1 ೦-೪-ಂ 
ಇಂದಿರೆ ಹ ಸ್‌ ನ 0-೧೨-೦ 
ಷಹಜಹಾನ್‌ ತ [ತ್ತ ನಃ ೦-೧೨-೦ 
ರಣಕೇಸರಿ ಅಥವಾ ರಾಜಭಕ್ತಿ ಚ 1. ೦-೧೪-೦ 
ಇಪ್ಪತ್ತನೆಯ ಶತಮಾನದ ಅಳಿಯ ... ೬... ೦-೨-0 
ಬ್ಯಾರಿಸ್ಟರ್‌ ರಾಮಚಂದ್ರ್ರಃ ಟು ೬... 0-೪-0 
ಸುಖಲತೆ A ie 1 ೦-೧೦-೦ 


ರಿಳಾಸ:-ಸರಸ್ಸ ತೀ ಕಾರ್ಯಾಲಯ, 
ಚಾನುರಾಜಪೇಟಿ, ಬೆಂಗಳೂರು ಸಿಟ 


